ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 30-03-2021 ಪ್ರಶ್ನೆ ಸಂಖ್ಯೆ: 2094(2461) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ. ಹರೀಶ್‌ ಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 

ಉತ್ತರಿಸುವ ಸಚಿವರು: ಮಾನ್ಯ ನಗರಾಭಿವೃದ್ಧಿ ಸಚಿವರು 


ವಿಷಯ: ಹೋಟೆಲ್‌ ಹಾಗೂ ಉಪಹಾರ ಮಂದಿರ (ಕ್ಯಾಂಟೀನ್‌) ಗಳ ಬಗ್ಗೆ 


(ಅ) ರಾಜ್ಯದಲ್ಲಿರುವ ನೋಂದಾಯಿತ ಹೋಟೆಲ್‌, ಕ್ಯಾಂಟೀನ್‌ (ಉಪಹಾರ ಮಂದಿರ) ಗಳ 
ಸಂಖ್ಯೆ ಎಷ್ಟು; 


(ಆ) ರಾಜ್ಯದಲ್ಲಿರುವ ಹೋಟೆಲ್‌ ಮಾಲೀಕರ ಸಂಘಗಳ ಬಗ್ಗೆ ಮಾಹಿತಿಯನ್ನು ನೀಡುವುದು; 


(ಇ) ನಗರ ಪ್ರದೇಶಗಳಲ್ಲಿ ಹೋಟೆಲ್‌ ಹಾಗೂ ಕ್ಯಾಂಟೀನ್‌ (ಉಪಹಾರ ಮಂದಿರ) ತೆರೆಯುವ 
ಬಗ್ಗೆ ಹಾಗೂ ಹೋಟೆಲ್‌ ಕ್ಯಾಂಟೀನ್‌ಗಳ ಹೆಸರನ್ನು ನೋಂದಾಯಿಸುವ ಬಗ್ಗೆ ಇರುವ 
ನಿಯಮ ಹಾಗೂ ಮಾನದಂಡಗಳ ಬಗ್ಗೆ ಮಾಹಿತಿ ನೀಡುವುದು; 


(ಈ) ಪ್ರತಿ ತಿಂಗಳು ಹೋಟೆಲ್‌ ಹಾಗೂ ಕ್ಯಾಂಟೀನ್‌ಗಳಿ೦ದ ಸರ್ಕಾರಕ್ಕೆ ಸಂಗ್ರಹವಾಗುತಿರುವ 
ಆದಾಯವಬೆಷ್ಟು; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಉ) ಬೀದಿ ಬದಿ ಕ್ಯಾಂಟೇನ್‌ಗಳಿಗೆ ಉಪಹಾರ ಹಾಗೂ ಇತರೆ ತಿಂಡಿಗಳಿಗೆ ತೆರಿಗೆಯನ್ನು 
ವಿಧಿಸಲಾಗುತ್ತಿದೆಯೇ; (ಮಾಹಿತಿಯನ್ನು ನೀಡುವುದು) 


(ಊ) ತೆರಿಗೆ ವಿಧಿಸುತ್ತಿದ್ದಲ್ಲಿ, ತೆರಿಗೆ ದರ ಹಾಗೂ ಶುಲ್ಕದ ಪ್ರಮಾಣವೆಷ್ಟು? (ಸಂಪೂರ್ಣ 
ಮಾಹಿತಿ ನೀಡುವುದು) 


